ಕರ್ನಾಟಿಕ: ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


773 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ. 
05-03-2021. 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕ್ರಸಂ ಪ್ನೆ ಉತ್ತರೆ 
(ಅ) ರಾಜ್ಯದಲ್ಲಿ ಮಂಜೂರಾದ | ರಾಜ್ಯದ ಗ್ರಾಮ ಪರಡಾಹತಗಾಗ ಮರಿಜೂರಾದ ಪಂಚಾಯತಿ 


ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 
ಹುದ್ದೆಗಳ ಸಂಖ್ಯೆ ಎಷ್ಟು ಇದರಲ್ಲಿ 


ಖಾಲಿ ಇರುವ ಹುದ್ದೆಗಳೆಷ್ಟು 
(ಜಿಲ್ಲಾವಾರು ವಿವರ 
ಒದಗಿಸುವುದು) 


ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಸಂಖ್ಯೆ:6021. 


ಖಾಲಿ ಇರುವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ 
ಸಂಖ್ಯೆ746. 


ಜಿಲ್ಲಾವಾರು ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಿದೆ. 


(೪) 


ಈ ಹಾನ್ಗಗಳನ್ನು ಹಾವಾಗ ಭರ್ತ 


ಪೆಂಚಾಯತಿ ಅಭಿವೃದ್ಧಿ ಅಧಿಕಾರಿ ವೈಂದಕ್ಕೆ ಜಿಲ್ಲಾ ಪಂಚಾಯತಿಗಳ 


ಮಾಡಲಾಗುವುದು; (ವಿವರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೇಮಕಾತಿ ಪ್ರಾಧಿಕಾರ 

ನೀಡುವುದು) ಆಗಿದ್ದು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್‌-। ವ್ಯಂದದ 
ಅರ್ಹ ನೌಕರರು ಲಭ್ಯವಾದಂತೆ ಜೇಷ್ಠತೆ ಮತ್ತು ಅರ್ಹತೆ ಆಧಾರದ 
ಮೇಲೆ ಮುಂಬಡ್ತಿ ಮೂಲಕ ಭರ್ತಿ ಮಾಡಲು ಸರ್ಕಾರದಿಂದ 
ಎಲ್ಲಾ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳಿಗೆ ನಿರ್ದೇಶನ, ನೀಡಲಾಗಿದೆ. 

(ಇ) ಪಿಡಿಓ ಹುದ್ದೆಗಳನ್ನು ಆರ್ಥಿಕ ಇಲಾಖೆಯ ಅಭಿಪ್ರಾಯದ ಮೇಕೆಗೆ ಪಂಜಾಯತಿ 
ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ಗ್ರೂಪ್‌ ಬಿ ಹುದ್ದೆಗೆ 
ಯಾವ ಹಂತದಲ್ಲಿದೆ? (ವಿವರ | ಮೇಲ್ದರ್ಜೇಗೇರಿಸುವ ಪ್ರಸ್ತಾವನೆಯನ್ನು 6ನೇ ಕರ್ನಾಟಕ ರಾಜ್ಯ 
ನೀಡುವುದು) ವೇತನ ಆಯೋಗದ ಮುಂದೆ ಮಂಡಿಸಲಾಗಿತ್ತು. 6ನೇ ರಾಜ್ಯ 


ವೇತನ ಆಯೋಗವು ತನ್ನ ವರದಿಯ 2ನೇ ಸಂಪುಟವನ್ನು 
ಆರ್ಥಿಕ ಇಲಾಖೆಗೆ ಸಲ್ಲಿಸಿದ್ದು ಗ್ರಾಮ ಪಂಚಾಯತಿಗಳ 
ಮೇಲ್ಲರ್ಜೇಗೇರಿಸುವಿಕೆ ವಿಷಯವು ಸರ್ಕಾರದ ಹಂತದಲ್ಲಿ ಅದರ 
ಕಾರ್ಯನಿರ್ವಹಣೆಯ ಅಗತ್ಯತೆಗಳನ್ನು ಮತ್ತು ಇತರೆ ತತ್ಸಬಂಧ 
ಅಂಶಗಳನ್ನು ತೀರ್ಮಾನಿಸಬೇಕಾಗುತ್ತದೆ ಎಂದು ತಿಳಿಸಿರುತ್ತದೆ. 


ರಾಜ್ಯದ ಗ್ರಾಮ ಪಂಚಾಯತ್‌ಗಳ ಪಂಚಾಯತ್‌ ಅಭಿವೃದ್ಧಿ 
ಅಧಿಕಾರಿ ಹುದ್ದೆಯನ್ನು ಗ್ರೂಪ್‌ ಬಿ ಹುದ್ದೆಯನ್ನಾಗಿ 
ಮೇಲ್ಲರ್ಜೆಗೇರಿಸುವ ಬಗ್ಗೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ 
ಸಲ್ಲಿಸಲಾಗಿದೆ. 


ಸಂ. ಗ್ರಾಅಪ 90 ಗ್ರಾಪಂಅ 2021 


ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ: 773 ಕೈ ಅನುಬಂಧ-! 
ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ಜಿಲ್ಲಾವಾರು ವಿವರ 


ಕರ್ತ: 
ಮಾನವಃ sa 
ಕ್ರಸಂ | ಜಲ್ಲೆಯ ಹೆಸರು | ನಂಬೌಯಿತಿ ನಾಯ್ಯ | KR ಒಟ್ಟು (148) 
ಫಾ ಅಭಿವೃದ್ಧಿ (445) 

ಅಧಿಕಾರಿಗಳ ಸಂಖ್ಯೆ ನೇರ [ಮುಂಬಡ್ತಿ ನೇರ ಮುಂಬಡ್ತಿ 

ನೇಮಕಾತಿ| ಕೋಟಾ L ನೇಮಕಾತಿ] ಕೋಟಾ 
1 2 7—— 3 [3 ಸ — 
1 |ಬಾಗಲಕೋಟೆ 198 129 69 | 198 0 0 
3 |ಜಿಂಗಳೂರು (7) 705 [2 37 02 PR Ra 3 
3 ಬೆಂಗಳೂರು (ನೆ) 96 62 34 96 [ 0 0 
4 |ಜಿಳಗಾವಿ 506 302 | 7 429 26 1 77 
5 ಬಳ್ಳಾರಿ 236 158 78 236 [) [) 0 
6 [ಬೀದರ್‌ 185 17 30 147 5 33 38 
7 ಚಾಮರಾಜನಗರ 130 | 83 22 105 2 23 25 
8 ಚಿಕ್ಕಬಳ್ಳಾಪುರ 157 102 23 125 0 32 32 
9 ಚಿಕ್ಕಮಗಳೂರು 227 121 70 191 26 10 | 35 
10 [ಚಿತ್ರದುರ್ಗ 189 123 r 63 186 0 3 3 
1 ದಕ್ಷಿಣ ಕನ್ನಡ 230 33 59 192 20 18 | 38 
12 ದಾವಣಗೆರೆ 196 124 35 159 3 34 37 
13 [ಭಾರವಾಡ | 144 94 34 128 0 16 16 
14 [ಗದಗ 122 72 25 97 7 18 25 
15 [ಹಾಸನ 267 163 82 245 1 1 22 
16 [ಹಾವೇರಿ 224 146 39 185 0 r 39 [ 39 

17 [ಕಲಬುರಗಿ a 264 159 25 184 ul rT 69 80 Ey 
18 [ಕೊಡಗು 104 68 36 104 0 0 0 
+— | 

19 [ೋಲಾರ 156 95 40 B35 6 15 21 
20 [ಕೊಪ್ಪಳ —— 95 43 138 4 [i L 15 
21 [ಮಂಡ್ಯ 23 146 82 228 5 [) 5 
22 [ಮೈಸೂರು 266 170 87 257 3 6 9 
23 [ರಾಯಜೊರು ON 30 138 ENN 33 a 
24 [ರಾಮನಗರ 727 $0 FTN 7 3 [ 3 
25 [ಶಿವಮೊಗ್ಗ 27 152 61 213 24 34 58 
26 [ತುಮಕೂರು 33) 192 I 104 296 | 22 3 | 35 
27 [ವಿಜಯಪುರ 213 138 70 208 1 4 5 
28 [ಉಡುಪಿ 58 96 45 14 RK 8 9 17 
29 |ಉತ್ತರ ಕನ್ನಡ 23» 147 | 28 175 3 53 56 
30 [ಯಾದಗಿರಿ 123 77 36 13 4 6 10 
ಒಟ್ಟು 6021 7 Te Ts | 3 746 


